ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೫೩ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ ( ಭಾದ್ರಪದ ೧೫ , ಶಕ ವರ್ಷ ೧೯೪೦) | ಸಂಚಿಕೆ ೩೬ 
Volume 153 | Bengaluru , Thursday , Septe 

Bengaluru , Thursday , September 6 , 2018 ( Bhadrapada 15 , Shaka Varsha 1940 ) || Issue 36 


ಭಾಗ ೬ 
ಬೆಂಗಳೂರು ವಿಭಾಗಕ್ಕೆ ಮತ್ತು ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, 
ಕೋಲಾರ, ತುಮಕೂರು, ಚಿತ್ರದುರ್ಗ , ದಾವಣಗೆರೆ ಮತ್ತು ಶಿವಮೊಗ್ಗ ಜಿಲ್ಲೆಗಳಿಗೆ 
ಸ್ಥಳೀಯವಾಗಿ ಅನ್ವಯವಾಗುವ ಅಧಿಸೂಚನೆಗಳು ಮತ್ತು ಆದೇಶಗಳು 

ಕಂದಾಯ ಸಚಿವಾಲಯ , 
ಭೂಸ್ವಾಧೀನ ಕಾಯ್ದೆ ಕಲಂ 6(1) ರ ಅಧಿಸೂಚನೆಗೆ ತಿದ್ದುಪಡಿ 

ನಂ . ಕಂ . ಇ 38 ಭೂಸ್ವಾತು 2015 , ದಿನಾಂಕ: 03. 07.2018 
ಈ ಮುಂದಿನ ಅನುಸೂಚಿಯಲ್ಲಿ ನಿರ್ದಿಷ್ಟ ಪಡಿಸಿರುವ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ತುಮಕೂರು- ದಾವಣೆಗೆರೆ 
ಹೊಸ ಬ್ರಾಡ್ ಗೇಜ್ ರೈಲು ಮಾರ್ಗಕ್ಕಾಗಿ ಬೊಮ್ಮನಹಳ್ಳಿ ಗ್ರಾಮದ ಕೆಲವು ಜಮೀನುಗಳನ್ನು ಭೂಸ್ವಾಧೀನತೆಯ ಕುರಿತು ಬೇಕಾಗಬಹುದೆಂದು ಮಾನ್ಯ 
ಸರಕಾರದವರು ತಮ್ಮ ಪತ್ರ ಸಂಖ್ಯೆ: ಕಂಇ 38 ಭೂಸ್ವಾತು 2015 ದಿನಾಂಕ: 17.03.2015 ರಂತೆ ಪ್ರಕಟವಾಗಿರುವ ಭೂಸ್ವಾಧೀನ ಕಾಯ್ದೆ ಕಲಂ 6(1) ರ 
ಅಧಿಸೂಚನೆಯಲ್ಲಿ ತಿಳಿಯಪಡಿಸಲಾಗಿದೆ 

ಸದರಿ ಕಲಂ 6(1) ಅನುಮೋದನೆಗೊಂಡು ಅಧಿಸೂಚನೆಯಲ್ಲಿ ಭೂಮಿಯ ತರಹೆಯಲ್ಲಿ ವ್ಯತ್ಯಾಸವು ಜೆ. ಎಂ . ಸಿ. ಪ್ರಕಾರ ಕಂಡು ಬಂದಿದ್ದರಿಂದ 
ತಿದ್ದುಪಡಿ ಅವಶ್ಯಕವಾಗಿರುತ್ತದೆ. ಕಾರಣ ಈ ಕೆಳಗಿನಂತೆ ತಿದ್ದುಪಡಿ ಅವಶ್ಯಕವಾಗಿರುತ್ತದೆ. ಕಾರಣ ಈ ಕೆಳಗಿನಂತೆ ತಿದ್ದುಪಡಿ ಅನುಸೂಚಿಯನ್ನು 
ಅನುಮೋದಿಸಿದೆ. 

ಸದರಿ ಜಮೀನಿನ ನಕ್ಷೆಯನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು ತುಮಕೂರು- ದಾವಣಗೆರೆ ಮತ್ತು ತುಮಕೂರು- ರಾಯದುರ್ಗ ಕಾರ್ಯಲಯದಲ್ಲಿ 
ಪರಿಶೀಲನೆಗಾಗಿ ಇಡಲಾಗಿದೆ. 

ತಿದ್ದುಪಡಿ ಅಧಿಸೂಚನೆ 

ಎಸ್.ಎಲ್. ಎ . ಒ . ಎಸ್. ಆರ್ ( ತು - ದಾ ರೈಲ್ವೆ): 10/ 2013 - 14 
ಜಿಲ್ಲೆ: ತುಮಕೂರು ತಾಲ್ಲೂಕು: ತುಮಕೂರು 

ಹೋಬಳಿ: ಬೆಳ್ಳಾವಿ 

ಗ್ರಾಮ : ಬೊಮ್ಮನಹಳ್ಳಿ 
ಅಧಿಸೂಚನೆಯಲ್ಲಿರುವುದು 

ತಿದ್ದಿ ಓದಿಕೊಳ್ಳುವುದು 

ಈಗಾಗಲೇ 
ಖಾತೆದಾರರ ಹೆಸರು ಹಾಗೂ 

ತಿದ್ದುಪಡಿ ಮಾಡಿರುವ 
ಸನಂ | ತರಹ ಅನುಮೋದನೆಗೊಂಡಕ್ಷೇತ್ರ 

ವಿಸ್ತೀರ್ಣ | ಆಕಾರ 
ಅನುಭವದಾರರ ಹೆಸರು 

ವಿಸ್ತೀರ್ಣ || ಆಕಾರ ಸನಂ, ತರಹ 
5 | 6 | 

- 7 | 8 _ 9 | 10 
ಬಾಲಕೃಷ್ಣಯ್ಯ ಬಿನ್ ಕರಿಯಣ್ಣ 0 - 08 2 - 57 

0 - 08 | 

45 /21 ತರಿ 
ಒಟ್ಟು 

0 - 08 2 - 57 

0 - 082 - 57 


9 


R 


|- 


45 / 2 


2 - 57 


PR - 90 
sc -.25 


ವಿಶೇಷ ಭೂಸ್ವಾಧೀನಾಧಿಕಾರಿ 
ತುಮಕೂರು ದಾವಣಗೆರೆ ರೈಲ್ವೆ ಯೋಜನೆ 

ತುಮಕೂರು 


ಉಮಾದೇವಿ. ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ(ಭೂಸ್ವಾಧೀನ- 2) 


( ೫೨೧) 


೫೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ 


ಭಾಗ ೬ 


ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 18 ಭೂಸ್ವಾಚ 2018, ಬೆಂಗಳೂರು, ದಿನಾಂಕ : 24.07.2018. 
ಭದ್ರಾ ಮೇಲ್ದಂಡೆ ಯೋಜನೆಯಡಿ ಚಿತ್ರದುರ್ಗ ಶಾಖಾ ಕಾಲುವೆ ನಿರ್ಮಾಣಕ್ಕಾಗಿ ಚಿತ್ರದುರ್ಗ ಜಿಲ್ಲೆ, ಹೊಸದುರ್ಗ ತಾಲ್ಲೂಕು, ಮಾಡದಕೆರೆ 
ಹೋಬಳಿ, ತಣಿಗೆಕಲ್ ಗ್ರಾಮದ 50 - 27 ಎಕರೆ ಜಮೀನನ್ನು ಭೂಸ್ವಾಧೀನಪಡಿಸಲು ಭೂಸ್ವಾಧೀನ ಕಾಯ್ದೆಯ 2013ರನ್ವಯ ಕಲಂ 11 (1) ರಡಿಯಲ್ಲಿ 
ಕ್ರಮಾಂಕ: ವಿಭೂಸ್ವಾ/ ಭಮೇಯೋ /ಸಿಆರ್ - 1/ 2016 - 17, ದಿನಾಂಕ: 07 . 02 .2017ರಲ್ಲಿ ಜಿಲ್ಲಾಧಿಕಾರಿ , ಚಿತ್ರದುರ್ಗ ಜಿಲ್ಲೆ ಇವರು ಕಲಂ 11 (1) ರಡಿ ಪ್ರಾಥಮಿಕ 
ಅಧಿಸೂಚನೆ ಹೊರಡಿಸಿರುತ್ತಾರೆ. ಸದರಿ ಅಧಿಸೂಚನೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ದಿನಾಂಕ: 27.04. 2017 ರಂದು ಪ್ರಕಟವಾಗಿದ್ದು, ಗ್ರಾಮ ಛಾವಡಿಯಲ್ಲಿ 
ದಿ : 09 .05. 2017ರಂದು ಪ್ರಚುರಪಡಿಸಲಾಗಿದೆ. ಅದರನ್ವಯ ಗ್ರಾಮಛಾವಡಿಯಲ್ಲಿ ಪ್ರಚುರಪಡಿಸಿದ ದಿನಾಂಕದಿಂದ ಒಂದು ವರ್ಷದೊಳಗಾಗಿ ಅಂದರೆ 
ದಿನಾಂಕ: 08.05.2018ರೊಳಗಾಗಿ ಕಲಂ 19 (1) ಮತ್ತು 19 ( 2) ರ ಅಧಿಸೂಚನೆಗೆ ಸರ್ಕಾರದ ಅನುಮೋದನೆ ಪಡೆಯಬೇಕಾಗಿತ್ತು. ಆದರೆ ವಿಶೇಷ 
ಭೂಸ್ವಾಧೀನಾಧಿಕಾರಿ, ಭದ್ರಾ ಮೇಲ್ದಂಡೆ ಯೋಜನೆ, ಇವರು ದಿ: 21.03.2018ರಲ್ಲಿ ಸರ್ಕಾರಕ್ಕೆ ಸಲ್ಲಿಸಲಾದ ಪ್ರಸ್ತಾವನೆಯಲ್ಲಿ ಭೂಸ್ವಾಧೀನದಿಂದ 
ಭಾದಿತರಾಗುವ ಕುಟುಂಬಗಳ ಸಮೀಕ್ಷೆ ನಡೆಸಿ, ಪುನರ್‌ವಸತಿ ಮತ್ತು ಪುನರ್ ವ್ಯವಸ್ಥೆ ವರದಿ ಸಲ್ಲಿಸಿದ್ದು, ಶೇಕಡ 50ಕ್ಕಿಂತ ಹೆಚ್ಚಿನ ಜಮೀನು ಕಳೆದುಕೊಳ್ಳುವ 
ರೈತರ ಬಾಬ್ಬು ಭೂಹಿಡುವಳಿ ದೃಢೀಕರಣ ಬಾಕಿ ಇರುತ್ತದೆ. ಸದರಿ ಯೋಜನೆಯ ಕಲಂ 45ರನ್ವಯ ಜಿಲ್ಲಾ ಮಟ್ಟದ ಯೋಜನಾ ಸಮಿತಿ ರಚನೆಯ 
ಪ್ರಸ್ತಾವನೆ ಬಾಕಿ ಇರುತ್ತದೆ. ಯೋಜನೆ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕಲಂ 18(3) ರಡಿ ಆರ್ & ಆರ್ ವ್ಯಾಪ್ತಿಯ ಕರಡು ಯಾದಿಯನ್ನು ತಯಾರಿಸಿ, 
19( 2) ರಡಿ ಅನುಮೋದನೆ ಪಡೆದು, ರಾಜ್ಯಪತ್ರ ಹಾಗೂ ಸ್ಥಳೀಯ ಪತ್ರಿಕೆಗಳಲ್ಲಿ ಪ್ರಕಟಿಸುವ ಕ್ರಮ ಪೂರ್ಣಗೊಳ್ಳಬೇಕಾಗಿದ್ದು, ಕಲಂ 19 (1) ರಡಿ ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಲು ಸಾಧ್ಯವಾಗುತ್ತಿಲ್ಲದ ಕಾರಣ, ದಿನಾಂಕ: 08. 05 . 2018ರಿಂದ 07.08.2018ರ ವರೆಗೆ ಕಾಲಾವಧಿ ವಿಸ್ತರಣೆ ಮಾಡಲು ವಿಶೇಷ 
ಭೂಸ್ವಾಧೀನಾಧಿಕಾರಿ, ಭದ ಮೇಲ್ದಂಡೆ ಯೋಜನೆ ಇವರು ದಿನಾಂಕ: 21.03.2018ರ ಪತ್ರದಲ್ಲಿ ಕೋರಿರುತ್ತಾರೆ. 

ವಿಶೇಷ ಭೂಸ್ವಾಧೀನಾಧಿಕಾರಿ , ಭದ್ರಾ ಮೇಲ್ದಂಡೆ ಯೋಜನೆ, ಚಿತ್ರದುರ್ಗ ಇವರು ದಿನಾಂಕ : 21.03.2018ರ ಪತ್ರದಲ್ಲಿ ತಿಳಿಸಿರುವ ಕಾರಣಗಳ 
ಹಿನ್ನಲೆಯಲ್ಲಿ ಹಾಗೂ ಈ ಯೋಜನೆಯು ಸಾರ್ವಜನಿಕ ಹಿತಾಸಕ್ತಿಯನ್ನು ಒಳಗೊಂಡಿರುವುದರಿಂದ, “ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ, ಸೂಕ್ತ 
ಪರಿಹಾರದ ಹಕ್ಕು , ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013ರ ಕಲಂ 19( 7)ರಡಿ ಪದತ್ತವಾದ ಸರ್ಕಾರವು ಅಧಿಕಾರವನ್ನು ಚಲಾಯಿಸಿ, 
ಪ್ರಕರಣದಲ್ಲಿ 19 (7)ರಡಿ ಅಂತಿಮ ಅಧಿಸೂಚನೆ ಹೊರಡಿಸಲು ದಿನಾಂಕ : 08.05 .2018 ರಿಂದ 07 .08 .2018 ರವರೆಗೆ ಅಂದರೆ 03 ತಿಂಗಳ ಕಾಲಾವಕಾಶ 
ವಿಸ್ತರಿಸಿ ಆದೇಶಿಸಿದೆ. 
PR - 91 . 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
SC- 25 

- ಉಮಾದೇವಿ. ಆರ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ. (ಭೂಸ್ವಾಧೀನ-2) 


ಜಿಲ್ಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳ ಕಾರ್ಯಾಲಯ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ, ಭೂ ಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು 

ಸೂಕ್ತ ಪರಿಹಾರ ಹಕ್ಕು , ಪುನರ್‌ವಸತಿ ಮತ್ತು ಪುನರ್ ನಿರ್ಮಾಣ 
ಕಾಯ್ದೆ - 2013ರ ( ದಿನಾಂಕ : 01 - 01 -2014 ರಿಂದ ಜಾರಿಗೆ ಬಂದ ಅಧಿಸೂಚನೆ ಪ್ರಕಾರ) ರೊಂದಿಗೆ ಓದಲಾದ ಕಲಂ - 11(1) ರಲ್ಲಿ ಮಾಡಿದ. 

ಅಧಿಸೂಚನೆ 
ಸಂ : ವಿಭೂಸ್ವಾ/ ಭಮೇಯೋ / ಸಿಆರ್ - 2 /2018- 19 , ದಿನಾಂಕ : 17 - 07 -2018, 
ಈ ಕೆಳಗಿನ ಅನುಸೂಚಿಯಲ್ಲಿ ಕಾಣಿಸಿದ ಜಮೀನುಗಳು ಒಂದು ಸಾರ್ವಜನಿಕ ಉದ್ದೇಶಕ್ಕಾಗಿ ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆಯಡಿಯಲ್ಲಿ 
ಚಿತ್ರದುರ್ಗ ಶಾಖಾ ಕಾಲುವೆ ನಿರ್ಮಾಣಕ್ಕಾಗಿ ಹಿರಿಯೂರು ತಾಲ್ಲೂಕು, ಐಮಂಗಲ ಹೋಬಳಿ, ಭರಂಪುರ ಗ್ರಾಮದಲ್ಲಿ 17 - 00 ಎಕರೆ ಮತ್ತು ಪಾಲವ್ವನಹಳ್ಳಿ 
ಗ್ರಾಮದಲ್ಲಿ 58 - 35 ಎಕರೆ ಒಟ್ಟು 75 - 35 ಎಕರೆ /ಗುಂಟೆ ಜಮೀನನ್ನು ಭದ್ರಾ ಮೇಲ್ದಂಡೆ ಯೋಜನೆಗೆ ಭೂಸ್ವಾಧೀನ ಪಡಿಸಿಕೊಳ್ಳಲು ಈ ಕುರಿತು 
ಬೇಕಾಗುವುದೆಂದು ಮಾನ್ಯ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರಿಗೆ ಕಂಡು ಬಂದಿದೆ. 

ಈ ಮೂಲಕ ತಿಳಿಸುವುದೇನೆಂದರೆ, ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರ್‌ವಸತಿ ಮತ್ತು 
ಪುನರ್ ನಿರ್ಮಾಣ ಕಾಯ್ದೆ -2013ರ ( ದಿನಾಂಕ:01 - 01 -2014 ರಿಂದ ಜಾರಿಗೆ ತಂದ ಅಧಿಸೂಚನೆ ಪ್ರಕಾರ) ಕರ್ನಾಟಕ ಸರ್ಕಾರದ ಆದೇಶ 
ಸಂ :ಕಂಇ:18 :ಆರ್. ಇ. ಹೆಚ್. 2014 ದಿನಾಂಕ:06- 02 - 2014 ರಂತೆ ಹೊಸ ಕಾಯ್ದೆ -2013ರ ಕಲಂ 11 ರ ಸೌಲಭ್ಯದ ಮೇರೆಗೆ (2013 ಕೇಂದ್ರದ 30 ನೇ ಕಾಯ್ದೆ ) 
ಸದರಿ ಕಾನೂನಿನ ಕಲಂ- 12 ರ ಮೇರೆಗೆ ಪ್ರದತ್ತವಾದ ಅಧಿಕಾರ ಚಲಾಯಿಸುವಂತೆ ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ರವರು ಈ ಮೂಲಕ 
ಕಾರ್ಯಪಾಲನೆ ಪ್ರಾಧಿಕಾರವನ್ನು ವಿಶೇಷ ಭೂಸ್ವಾಧೀನಾಧಿಕಾರಿಗಳು, ಭದ್ರಾ ಮೇಲ್ದಂಡೆ ಯೋಜನೆ, ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತ, ಚಿತ್ರದುರ್ಗ 
ಇವರಿಗೆ ನೀಡಲಾಗಿದೆ ಹಾಗೂ ಕಲಂ -43 ರ ಮೇರೆಗೆ ಪುನರ್‌ವಸತಿ ಮತ್ತು ಪುನರ್ ನಿರ್ಮಾಣ ಅಧಿಕೃತ ಪ್ರಾಧಿಕಾರದ ಕಾರ್ಯಪಾಲನೆಯನ್ನು ಅಪರ 
ಜಿಲ್ಲಾಧಿಕಾರಿಗಳು, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರಿಗೆ ನೀಡಲಾಗಿದೆ. 

ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರ ಹಕ್ಕು , ಪುನರ್‌ವಸತಿ ಮತ್ತು ಪುನರ್ ನಿರ್ಮಾಣ ಕಾಯ್ದೆ - 2013 ರನ್ವಯ ಕಲಂ 
6(2) ರ ಅಡಿಯಲ್ಲಿ ನೀರಾವರಿ ಯೋಜನೆಗಳಿಗಾಗಿ ಭೂಸ್ವಾಧೀನಪಡಿಸುವಾಗ ಪರಿಸರದ ಮೇಲಿನ ಪರಿಣಾಮ ನಿರ್ಧರಣದ ಅಂಶ (Environmental Impact 
Assessment) ಪ್ರಕ್ರಿಯೆಯನ್ನು ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಇಲಾಖೆಯ ಪತ್ರದ ನಂ . ಜೆ - 2011/7 /2009 -1ಎ.1 Dated:05-01-2010 ರ 
ನಡವಳಿಯಲ್ಲಿ ತೀರುವಳಿ (Environmental Clearance ) ನೀಡಲಾಗಿರುತ್ತದೆ. ಹಾಗಾಗಿ ಸಾಮಾಜಿಕ ನಿರ್ಧರಣದ ಅಂಶ (Environmental Impact 
Assessment) ಈ ನೀರಾವರಿ ಯೋಜನೆಗೆ ಅನ್ವಯಿಸುವುದಿಲ್ಲವೆಂದು ಸ್ಪಷ್ಟಿಕರಿಸಿದೆ. 


ಭಾಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ 


೫೨೩ 


2013 ರ ಕಾಯ್ದೆ ಕಲಂ -15(1) ರ ಮೇರೆಗೆ ಆಸಕ್ತಿಯುಳ್ಳವರು ತಮ್ಮ ತಂಟೆ- ತಕರಾರುಗಳನ್ನು ಈ ಅಧಿಸೂಚನೆ ಪ್ರಕಟಗೊಂಡ 60 ದಿನದೊಳಗೆ ಈ ಕಾರ್ಯಾಲಯಕ್ಕೆ ಅರ್ಜಿ ಸಲ್ಲಿಸಬೇಕು. ನಂತರ ಬಂದ ಅರ್ಜಿಗಳನ್ನು ಯಾವುದೇ 
ಮುನ್ಸೂಚನೆ ನೀಡದೆ ವಿಲೇಗೆ ಹಾಕಲಾಗುವುದು. 

ಈ ಜಮೀನು ಸ್ವಾಧೀನ ಕೆಲಸ ನಿರ್ವಹಿಸುವಲ್ಲಿ ಸರ್ಕಾರದಿಂದ ನೇಮಿಸಲ್ಪಟ್ಟ ಮೋಜಿಣಿದಾರರಿಗಾಗಲಿ ಅಥವಾ ಈ ಕೆಲಸ ಮಾಡುವವರಿಗೆ ಯಾರೂ ಅಡ್ಡಿ ಮಾಡಕೂಡದೆಂದು ಎಚ್ಚರಿಸಲಾಗಿದೆ. ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ 
ಪಾರದರ್ಶಕತೆ ಮತ್ತು ಸೂಕ್ತ ಪರಿಹಾರದ ಹಕ್ಕು ಪುನರ್‌ವಸತಿ ಮತ್ತು ಪುನರ್‌ನಿರ್ಮಾಣ ಕಾಯ್ದೆ - 2013ರ ಕಲಂ -11( 4) ರ ಮೇರೆಗೆ ಈ ಅಧಿಸೂಚನೆ ಪ್ರಕಟಗೊಂಡ ದಿನಾಂಕ ದಿಂದ ಸದರಿ ಸ್ವಾಧೀನಪಡಿಸಿಕೊಳ್ಳಿರುವ ಭೂಮಿಯನ್ನು 
ಒಪ್ಪಂದದ ಮೇರೆಗೆ ವಿಕ್ರಯಿಸುವ, ಭೋಗ್ಯಕ್ಕೆ ಅಡವಿಡುವ, ಅನುಭವ ಬದಲಾಯಿಸುವ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲು ನಿರ್ಭಂಧಿಸಿದೆ. ತಹಯಾವುದೇ ಕ್ರಯ ಅಥವಾ ಇನ್ನಾವುದೇ ರೀತಿಯ ಅಭಿವೃದ್ಧಿ 
ಕಾರ್ಯಗಳನ್ನು ಐತೀರ್ಪು ರಚಿಸುವಾಗ ಗಣನೆಗೆ ತೆಗೆದುಕೊಳ್ಳದೇ ಅಂತಿಮವಾಗಿ ಸದರಿ ಕಾಯ್ದೆ ಅನ್ವಯ ಭೂಸ್ವಾಧೀನ ಪಡಿಸಿಕೊಳ್ಳಲಾಗುವುದೆಂದು ಈ ಮೂಲಕ ತಿಳಿಯಪಡಿಸಲಾಗಿದೆ. 

ವಿಶೇಷ ಭೂಸ್ವಾಧೀನಾಧಿಕಾರಿ , 

ಜಿಲ್ಲಾಧಿಕಾರಿಗಳು 
ಭದ್ರಾ ಮೇಲ್ದಂಡೆ ಯೋಜನೆ, ಚಿತ್ರದುರ್ಗ. 

ಚಿತ್ರದುರ್ಗ ಜಿಲ್ಲೆ. 


ಗ್ರಾಮ : ಭರಂಪುರ 


ಹೋಬಳಿ : ಐಮಂಗಲ 


ತಾಲ್ಲೂಕು: ಹಿರಿಯೂರು 


ಜಿಲ್ಲೆ : ಚಿತ್ರದುರ್ಗ 


ಪಹಣಿಯಂತೆ 


ಚೆಕ್ಕುಬಂದಿ 


8(d 


ಖಾತೆದಾರರ ಹೆಸರು 


ಸಾಗುವಳಿದಾರರ ಹೆಸರು 


ವಿಸ್ತೀರ್ಣ 
( ಎಕರೆ 
ಗುಂಟೆ) 


ತರಹ 


ಭೂಸ್ವಾಧೀನ 
ವಿವರ ವಿಸ್ತೀರ್ಣ 
( ಎ - ಗುಂ ) 


ಷರಾ 


ಸ . ನಂ . 


ಪೂರ್ವ 


* ಪಶ್ಚಿಮ 


ಉತ್ತರ 


ದಕ್ಷಿಣ 


8 


_ 9 


| 


10 


12 


ರಿ. ಸ. ನಂ .32 


ಆರ್‌.ರಾಮಚಂದ್ರಪ್ಪ ಬಿನ್ ರಂಗಪ್ಪ 
ಬಸಪ್ಪ ಬಿನ್ ದಾಸಪ್ಪಚಿಕ್ಕಣ್ಣ ಬಿನ್ ದಾಸಪ್ಪ 
ಸಿದ್ಧಿಂಗಮ್ಮ ಕೋಂ ಹನುಮಂತಪ್ಪ 


31 | 


- 


| 17 -28 | ಖುಷಿ 


| | 


ఖుషి 


ರಿ. ಸ. ನಂ .32 
ರ ಉಳಿಕೆ 


ರಿ . ಸ. ನಂ .32 


ರಿ . ಸ . ನಂ . 254 


` 48 


0 - 35 - 00 


| 


ರ ಉಳಿಕೆ 


ಆರ್.ರಾಮಚಂದ್ರಪ್ಪ ಬಿನ್ ರಂಗಪ್ಪ 
ಬಸಪ್ಪ ಬಿನ್ ದಾಸಪ್ಪ 

| 
ಚಿಕ್ಕಣ್ಣ ಬಿನ್ ದಾಸಪ್ಪ 
ಸಿದ್ಧಿಂಗಮ್ಮ ಕೋಂ ಹನುಮಂತಪ್ಪ 
ಎಚ್. ಎಂ . ಬಾಷಾಸಾಬಿ ಯಕ್ಬಲ್ ಬಿನ್ 
ಮಹಮ್ಮದ್ ಅನ್ವರ್ ಬಿನ್ ಖಾಜಿಸಾಬ್ 
ಬಿನ್ ಯಕ್ಬಲ್ ಜಂಟಿ 


ರಿ . ಸ. ನಂ .32ರ 


ರಿ . ಸ . ನಂ .32ರ 


ಎಚ್. ಎಂ . ಬಾಷಾಸಾಬಿ ಯಕ್ಬಲ್ ಬಿನ್ 
ಮಹಮ್ಮದ್ ಅನ್ವರ್ ಬಿನ್ ಖಾಜಿಸಾಬ್ 
ಬಿನ್ ಯಕ್ಬಲ್ ಜಂಟಿ 


32. 


5 - 26 ಭಾಗಾಯ್ತು 


ರಿ. ಸ. ನಂ .39 


ರಿ.ಸ. ನಂ .31 


2 - 03 - 08 


ರಿ . ಸ . ನಂ .31 


ರಿ. ಸ . ನಂ . 35ರ | ರಿ. ಸ. ನಂ .35ರ | 


ಮಹಲಿಂಗಪ್ಪ ಬಿನ್ ಲೇ . ಹನುಮಂತಪ್ಪ 
ಹೆಚ್. ಅಂಜಿನಪ್ಪ ಬಿನ್ ಲೇ . ಹನುಮಂತಪ್ಪ 
ಹೆಚ್. ಚಂದ್ರಪ್ಪ ಬಿನ್ ಲೇ . ಹನುಮಂತಪ್ಪ 
ಹೆಚ್.ಸೋಮಣ್ಣ ಬಿನ್ ಲೇ . ಹನುಮಂತಪ್ಪ 
ಚೌಡಪ್ಪ ಬಿನ್ ಲೇಟ್ ಹನುಮಂತಪ್ಪ 


ಮಹಲಿಂಗಪ್ಪ ಬಿನ್ ಲೇ .ಹನುಮಂತಪ್ಪ 
ಹೆಚ್ . ಅಂಜಿನಪ್ಪ ಬಿನ್ 

ಲೇ .ಹನುಮಂತಪ್ಪ 
| ಹೆಚ್ . ಚಂದ್ರಪ್ಪ ಬಿನ್ ಲೇ . ಹನುಮಂತಪ್ಪ | 35 | - | 4 - 33 
ಹೆಚ್.ಸೋಮಣ್ಣ ಬಿನ್ 
ಲೇ .ಹನುಮಂತಪ್ಪ 
ಚೌಡಪ್ಪ ಬಿನ್ ಲೇಟ್ ಹನುಮಂತಪ್ಪ 


ಭಾಗಾಯ್ತು | 


ಮರಡಿದೇವಿ 
ಗೆರೆ ಗಡಿ 


ರಿ. ಸ . ನಂ .37 


0 - 22 - 00 


ಉಳಿಕೆ 


ಉಳಿಕೆ 


೫೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಸೆಪ್ಟೆಂಬರ್ ೬ , ೨೦೧೮ 


ಭಾಗ ೬ 


| 


10 


| 


11 


| 


12 


| 


13 | 


ರಿ . ಸ . ನಂ . 


ಡಿ.ಎಸ್.ತಿಪ್ಪಯ್ಯ ಬಿನ್ ಉಜ್ಜಿನಿಸಿದ್ದಪ್ಪ 
ಪಾರ್ವತಮ್ಮ ಕೋಂ ಮಹಲಿಂಗಪ್ಪ 
ಮಲ್ಲಮ್ಮ ಕೋಂ ಸಣ್ಣರಂಗಪ್ಪ 
ರುದ್ರಮ್ಮ - ತಾಯಿ ಪಾಪಮ್ಮ 
ಎಸ್.ಸಿದ್ದೇಶ್ವರಯ್ಯ ಬಿನ್ ಲೇ .ಜಿ.ಸಿದ್ದಪ್ಪ 
ಎಸ್.ಶಿವಾನಂದಪ್ಪ ಬಿನ್ ಲೇ . ಜಿ. ಸಿದ್ದಪ್ಪ 
ಎಸ್.ಗಂಗಾಧರಪ್ಪ ಬಿನ್ ಲೇ .ಜಿ.ಸಿದ್ದಪ್ಪ 
ಕಲ್ಲಪ್ಪ ಬಿನ್ ಸಣ್ಣರಂಗಪ್ಪ 
ಸಿದ್ದಮ್ಮ -ತಾಯಿ ತಿಪ್ಪಮ್ಮ 


ಚ6. 


2 - 29 


| ರಿ . ಸ . ನಂ .37 


36 / 2 ರ 


| ರಿ . ಸ. ನಂ .37 


ರಿ . ಸ. ನಂ . 37 


0 - 06 - 08 


ಉಳಿಕೆ 


ಡಿ.ಎಸ್.ತಿಪ್ಪಯ್ಯ ಬಿನ್ ಉಜ್ಜಿನಿಸಿದ್ದಪ್ಪ 
ಮಹಲಿಂಗಪ್ಪ ಬಿನ್ ಲೇ . ಹನುಮಂತಪ್ಪ 
ಹೆಚ್.ಅಂಜಿನಪ್ಪ ಬಿನ್ ಲೇ . ಹನುಮಂತಪ್ಪ 
ಹೆಚ್. ಚಂದ್ರಪ್ಪ ಬಿನ್ ಲೇ . ಹನುಮಂತಪ್ಪ 
ಹೆಚ್.ಸೋಮಣ್ಣ ಬಿನ್ ಲೇ .ಹನುಮಂತಪ್ಪ 
ಮಲ್ಲಮ್ಮ ಕೋಂ ಸಣ್ಣರಂಗಪ್ಪ 
ರುದ್ರಮ್ಮ - ತಾಯಿ ಪಾಪಮ್ಮ 
ಎಸ್.ಸಿದ್ದೇಶ್ವರಯ್ಯ ಬಿನ್ ಲೇ .ಜಿ.ಸಿದ್ದಪ್ಪ 
ಎಸ್.ಶಿವಾನಂದಪ್ಪ ಬಿನ್ ಲೇ . ಜಿ.ಸಿದ್ದಪ್ಪ 
ಎಸ್ .ಗಂಗಾಧರಪ್ಪ ಬಿನ್ ಲೇ . ಜಿ.ಸಿದ್ದಪ್ಪ 
ಕಲ್ಲಪ್ಪ ಬಿನ್ ಸಣ್ಣರಂಗಪ್ಪ 
ಸಿದ್ದಮ್ಮ -ತಾಯಿ ತಿಪ್ಪಮ್ಮ 


ಡಿ.ಎಸ್. ತಿಪ್ಪಯ್ಯ ಬಿನ್ ಉಜ್ಜಿನಿಸಿದ್ದಪ್ಪ 
ಪಾರ್ವತಮ್ಮ ಕೋಂ ಮಹಲಿಂಗಪ್ಪ 
ಮಲ್ಲಮ್ಮ ಕೋಂ ಸಣ್ಣರಂಗಪ್ಪ 
ರುದ್ರಮ್ಮ -ತಾಯಿ ಪಾಪಮ್ಮ 
ಎಸ್.ಸಿದ್ದೇಶ್ವರಯ್ಯ ಬಿನ್ ಲೇ . ಜಿ.ಸಿದ್ದಪ್ಪ 
ಎಸ್.ಶಿವಾನಂದಪ್ಪ ಬಿನ್ ಲೇ . ಜಿ. ಸಿದ್ದಪ್ಪ 
ಎಸ್.ಗಂಗಾಧರಪ್ಪ ಬಿನ್ ಲೇ . ಜಿ.ಸಿದ್ದಪ್ಪ 
ಕಲ್ಲಪ್ಪ ಬಿನ್ ಸಣ್ಣರಂಗಪ್ಪ 
ಸಿದ್ದಮ್ಮ - ತಾಯಿ ತಿಪ್ಪಮ್ಮ 
ಡಿ. ಎಸ್ .ತಿಪ್ಪಯ್ಯ ಬಿನ್ ಉಜ್ಜಿನಿಸಿದ್ದಪ್ಪ 
ಮಹಲಿಂಗಪ್ಪ ಬಿನ್ ಲೇ . ಹನುಮಂತಪ್ಪ 
ಹೆಚ್ . ಅಂಜಿನಪ್ಪ ಬಿನ್ 
ಲೇ . ಹನುಮಂತಪ್ಪ 
ಹೆಚ್ . ಚಂದ್ರಪ್ಪ ಬಿನ್ ಲೇ . ಹನುಮಂತಪ್ಪ 
ಹೆಚ್. 

ಸೋಮಣ್ಣ ಬಿನ್ 
ಲೇ .ಹನುಮಂತಪ್ಪ 
ಮಲ್ಲಮ್ಮ ಕೋಂ ಸಣ್ಣರಂಗಪ್ಪ 
ರುದ್ರಮ್ಮ - ತಾಯಿ ಪಾಪಮ್ಮ 
ಎಸ್.ಸಿದ್ದೇಶ್ವರಯ್ಯ ಬಿನ್ ಲೇ . ಜಿ.ಸಿದ್ದಪ್ಪ 
ಎಸ್.ಶಿವಾನಂದಪ್ಪ ಬಿನ್ ಲೇ .ಜಿ.ಸಿದ್ದಪ್ಪ 
ಎಸ್.ಗಂಗಾಧರಪ್ಪ ಬಿನ್ ಲೇ . ಜಿ. ಸಿದ್ದಪ್ಪ 
ಕಲ್ಲಪ್ಪ ಬಿನ್ ಸಣ್ಣರಂಗಪ್ಪ 
ಸಿದ್ದಮ್ಮ - ತಾಯಿ ತಿಪ್ಪಮ್ಮ 


37 


| 


1 


| 17 -11 | ಖುಷ್ಠಿ 


17 - 11 


ರಿ . ಸ . ನಂ .37 / 
1ರ ಉಳಿಕೆ 


ರಿ . ಸ. ನಂ .37A 

ರ ಉಳಿಕೆ 
ರಿ. ಸ . ನಂ .36. 


| 


ರಿ . ಸ . ನಂ . 35 


ರಿ. ಸ. ನಂ .38 


3 -14 - 00 


, ಸಿ.ತಿಪ್ಪೇಸ್ವಾಮಿ ಬಿನ್ ಚಿಕ್ಕಣ್ಣ 


ಸಿ.ತಿಪ್ಪೇಸ್ವಾಮಿ ಬಿನ್ ಚಿಕ್ಕಣ್ಣ 


38 


| 


4 


|| 


3 - 23 


| ರಿ.ಸ. ನಂ .38 /4 | ರಿ. ಸ. ನಂ .38/4 

ರ ಉಳಿಕೆ | ರ ಉಳಿಕೆ 


ರೀ . ಸ . ನಂ . 37 


ರಿ. ಸ. ನಂ .38 /5 


0 - 29 - 00 


| ಸಿ.ತಿಪ್ಪೇಸ್ವಾಮಿ ಬಿನ್ ಚಿಕ್ಕಣ್ಣ 


. ಸಿ. ತಿಪ್ಪೇಸ್ವಾಮಿ ಬಿನ್ ಚಿಕ್ಕಣ್ಣ 


0 - 30 


ರಿ. ಸ. ನಂ .38/5 | ರಿ. ಸ. ನಂ .38/5 

ರ ಉಳಿಕೆ 1 ರ ಉಳಿಕೆ 


ರಿ. ಸ . ನಂ .38 /4 


ರಿ. ಸ. ನಂ .38/6 


0 - 07 - 00 


8 


. 


ಸಿ.ತಿಪ್ಪೇಸ್ವಾಮಿ ಬಿನ್ ಚಿಕ್ಕಣ್ಣ 


ಸಿ.ತಿಪ್ಪೇಸ್ವಾಮಿ ಬಿನ್ ಚಿಕ್ಕಣ್ಣ 


0 - 30 


ರಿ . ಸ. ನಂ . 38/ 6 | ರಿ . ಸ. ನಂ . 38/ 6 

ರ ಉಳಿಕೆ | ರ ಉಳಿಕೆ 


ರಿ. ಸ. ನಂ . 38 /5 


ರಿ. ಸ. ನಂ .39 


0 - 08 - 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ 


೫೨೫ 


- 


2 


_ 11 


12 


| 


13 | 


9 


. 


ಪುಷ್ಪಕ್ಕ ಕೋಂ ಲೇ . ಚನ್ನಯ್ಯ 
ಪುಷ್ಪಲತ ಕೋಂ ಲೇ . ರಾಜಣ್ಣ 
ಜಲಜಾಕ್ಷಮ್ಮ ಕೋಂ ಲೇ . ಪರಮೇಶ್ವರಪ್ಪ 
ಶಿವಣ್ಣ ಬಿನ್ ಲೇ .ಶಿವಲಿಂಗಯ್ಯ 
ಲಲಿತಮ್ಮ ಬಿನ್ ಲೇ .ಶಿವಲಿಂಗಯ್ಯ 
ನಿರ್ಮಲ ಬಿನ್ ಲೇ .ಶಿವಲಿಂಗಯ್ಯ 


ಪುಷ್ಪಕ್ಕ ಕೋಂ ಲೇ . ಚನ್ನಯ್ಯ 
ಪುಷ್ಪಲತ ಕೋಂ ಲೇ .ರಾಜಣ್ಣ 
ಜಲಜಾಕ್ಷಮ್ಮ ಕೋಂ ಲೇ . ಪರಮೇಶ್ವರಪ್ಪ 
ಶಿವಣ್ಣ ಬಿನ್ ಲೇ .ಶಿವಲಿಂಗಯ್ಯ 
ಲಲಿತಮ್ಮ ಬಿನ್ ಲೇ .ಶಿವಲಿಂಗಯ್ಯ 
ನಿರ್ಮಲ ಬಿನ್ ಲೇ .ಶಿವಲಿಂಗಯ್ಯ 


39 


| | 


2 


| 


1 - 01 . 


ತರಿ 


| ರೀ . ಸ. ನಂ .39 /2 | ರೀ . ಸ. ನಂ .39 /2 | 

ರ ಉಳಿಕೆ | ರ ಉಳಿಕೆ 


ರಿ . ಸ . ನಂ .38 


ರಿ. ಸ. ನಂ .32 


0 - 35 - 08 | 


10 


ಖುಷ್ಠಿ 


ಬಿ.ಎಸ್. ವಗ್ಗಣ್ಣ ಬಿನ್ ಸಿದ್ದಣ್ಣ 


ಬಿ. ಎಸ್ . ವಗ್ಗಣ್ಣ ಬಿನ್ ಸಿದ್ದಣ್ಣ 


3 


| 


13 - 37 


ರಿ. ಸ. ನಂ .43/3 | ಮರಡಿದೇವಿ | 
ರ ಉಳಿಕೆ | ಗೆರೆ ಗಡಿ 


ಮರಡಿದೇವಿ | ರಿ. ಸ. ನಂ .43/3 ರ 
ಗೆರೆ ಗಡಿ ಉಳಿಕೆ 


1 - 21 - 00 


11 


ಸರ್ಕಾರಿ ಗೋಮಾಳ 


ಸರ್ಕಾರಿ ಗೋಮಾಳ 


09 - 06 | ಖರಾಬು 


ರಿ. ಸ. ನಂ . 
254 ರ 
ಉಳಿಕೆ 


ರಿ.ಸ. ನಂ . 
254 ರ 
ಉಳಿಕೆ 


ರಿ . ಸ . ನಂ . 

422ರ 
ಖಾತೆದಾರರ 
ಉಳಿಕೆ ಜಾಗ 


ರಿ . ಸ . ನಂ . 254ರ 
ಮಂಜೂರಿದಾರರ 

ಜಾಗ 


1 - 14 - 00 


ರಿ . ಸ. ನಂ . 


ನಿಂಗಮ್ಮ ಕೋಂ ಗಂಗಣ್ಣ 


ನಿಂಗಮ್ಮ ಕೋಂ ಗಂಗಣ್ಣ 


254 | 


ರಿ . ಸ. ನಂ . 
254 ರ 


57 | 2- 00 | ಖುಷಿ 


ರಿ. ಸ. ನಂ . 

423ರ 
ಖಾತೆದಾರರ 
ಉಳಿಕೆ ಜಾಗ 


254ರ 
ಮಂಜೂರಿ 

ದಾರರ 
ಉಳಿದ ಜಾಗ 


ರಿ . ಸ. ನಂ . 254ರ 
ಮಂಜೂರಿದಾರರ 

ಜಾಗ. 


2 - 00 - 00 


ಉಳಿಕೆ 


ಮಾರಪ್ಪ ಬಿನ್ ರಾಮಣ್ಣ 


ಮಾರಪ್ಪ ಬಿನ್ ರಾಮಣ್ಣ 


254 


ಪಿಃ 


| 


3 - 00 


ಖುಷ್ಠಿ 


ರಿ. ಸ. ನಂ . 

254ರ 
ಮಂಜೂರಿ 

ದಾರರ 
ಉಳಿದ ಜಾಗ. 


ರಿ. ಸ. ನಂ . 
254ರ 
ಮಂಜೂರಿ 

ದಾರರ 
ಉಳಿದ ಜಾಗ . 


ರಿ . ಸ. ನಂ . 

254ರ 
ಮಂಜೂರಿ 

ದಾರರ 
ಉಳಿದ ಜಾಗ 


ರಿ . ಸ . ನಂ . 254ರ 
ಮಂಜೂರಿದಾರರ 
ಉಳಿದ ಜಾಗ 


0 - 08 - 08 


ರಿ . ಸ . ನಂ . 
423ರ 


ಲಕ್ಕಮ್ಮ ಕೋಂ ಲೇ . ಹನುಮಂತಪ್ಪ 


ಲಕ್ಕಮ್ಮ ಕೋಂ ಲೇ . ಹನುಮಂತಪ್ಪ 


423 | 


- 


5 - 00 


ಖುಷ್ಠಿ 


ರಿ . ಸ . ನಂ . 

254ರ 
ಮಂಜೂರಿ 

ದಾರರ 
ಉಳಿದ ಜಾಗ. 


ರಿ . ಸ. ನಂ . 

423ರ 
ಖಾತೆದಾರರ 
ಉಳಿಕೆ ಜಾಗ 


ರಿ . ಸ. ನಂ . 423ರ 
ಖಾತೆದಾರರ 
ಉಳಿಕೆ ಜಾಗ 


0 - 18 - 00 


ಖಾತೆದಾರರ 
ಉಳಿಕೆ ಜಾಗ 


15 


| ಖುಷಿ 


ಬೆಂಕಿ ತಿಮ್ಮಪ್ಪ ಬಿನ್ ಗಿರಿಯಪ್ಪ 


ಬೆಂಕಿ ತಿಮ್ಮಪ್ಪ ಬಿನ್ ಗಿರಿಯಪ್ಪ 


5 - 00 


422 


ಖಾತೆದಾರರ | ಖಾತೆದಾರರ | ರಿ. ಸ . ನಂ .31 | ರಿ . ಸ . ನಂ . 254 ರ 
ಉಳಿಕೆ ಜಾಗ . ಉಳಿಕೆ ಜಾಗ 

ಉಳಿಕೆ 


2 - 18 - 00 


M 


& 


ಒಟ್ಟು 


17 - 00 - 00 


೫೨೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ 


ಭಾಗ ೬ 


ಗ್ರಾಮ : ಪಾಲವ್ವನಹಳ್ಳಿ 


ಹೋಬಳಿ : ಐಮಂಗಲ 


ತಾಲ್ಲೂಕು : ಹಿರಿಯೂರು 


ಜಿಲ್ಲೆ : ಚಿತ್ರದುರ್ಗ 


ಸಿರಿಯಪ್ಪ ಬಿನ್ ಕರಿಯಪ್ಪ 


| ಸಿರಿಯಪ್ಪ ಬಿನ್ ಕರಿಯಪ್ಪ 


| 


107 | 1 


2 


- 00 


| ಖುಷ್ಟಿ | 


ರಿ. ಸ. ನಂ . 
107/3 
ರಿ. ಸ. ನಂ . 
1070 ರ 
ಉಳಿಕೆ 


ಮಾರ್ಗ 
ರಿ . ಸ . ನಂ . 
1070 ರ 
ಉಳಿಕೆ 


ರಿ . ಸ. ನಂ .178 | 


ರಿ. ಸ . ನಂ .107 / 2 


1 - 21 - 08 


ಚಂದ್ರಪ್ಪ ಬಿನ್ ಕರಿಯಪ್ಪ 


ಚಂದ್ರಪ್ಪ ಬಿನ್ ಕರಿಯಪ್ಪ 


107. 


8 - 09 


ರಿ . ಸ . ನಂ . 
107 /2 ರ 
ಉಳಿಕೆ 


ರಿ . ಸ. ನಂ . 
107 /2 ರ 
ಉಳಿಕೆ 


ರಿ . ಸ. ನಂ . 
1070 


ರಿ . ಸ . ನಂ .108 


1 - 10 - 08 


ಚಂದ್ರಪ್ಪ ಬಿನ್ ಕರಿಯಪ್ಪ 


ಚಂದ್ರಪ್ಪ ಬಿನ್ ಕರಿಯಪ್ಪ 


107 


3 - 10 


ಖುಷಿ 


ರಿ. ಸ. ನಂ . 
107 /3 ರ 
ಉಳಿಕೆ 


ರಿ . ಸ . ನಂ . 
1070 


ರಿ. ಸ. ನಂ .178 


ರಿ. ಸ . ನಂ .107 / 3 ರ 

ಉಳಿಕೆ 


0 - 01 - 00 


ನಾಗರಾಜ ಬಿನ್ ಸಿರಿಯಪ್ಪ 


ನಾಗರಾಜ ಬಿನ್ ಸಿರಿಯಪ್ಪ 


108 | 


1 | 2-02 | ಖುಷಿ 


ರಿ . ಸ . ನಂ . 
108 / 2 ರ 
ಉಳಿಕೆ 


ಮಾರ್ಗ 


ರಿ . ಸ. ನಂ .107 , 

ರಿ . ಸ . ನಂ . 
108 / 2 ರ 
ಉಳಿಕೆ 


ರಿ . ಸ . ನಂ .109 


1 - 07 - 00 


ರ 


ಆರ್. ಪ್ರಕಾಶ್ ಬಿನ್ ರಂಗಪ್ಪ 


ಆರ್. ಪ್ರಕಾಶ್ ಬಿನ್ ರಂಗಪ್ಪ 


109. 


109 


| 


1 


| 


7- 03 


| 


ಖುಷಿ 


ರಿ . ಸ . ನಂ . 
109 ರ | 
ಉಳಿಕೆ 


ಮಾರ್ಗ 


ರಿ . ಸ . ನಂ .108 


ರಿ . ಸ. ನಂ .110 

ಉಳಿಕೆ 


2 - 28 - 08 


ರಿ. ಸ. ನಂ . 110 / ರ 


ಸಕ್ಕರ್‌ಸಾಬ್ ಬಿನ್ ಇಮಾಂಸಾಬಿ 


ಸಕ್ಕರ್‌ಸಾಬ್ ಬಿನ್ ಇಮಾಂಸಾಬಿ 


4 - 00 


ರಿ . ಸ. ನಂ . 
110 ರ 
ಉಳಿಕೆ 


ಮಾರ್ಗ 


ರಿ.ಸ. ನಂ .109 


0 - 09 - 00 


ಉಳಿಕೆ 


ರಿ. ಸ. ನಂ .111 /2ಎ, 


ಬೋರಮ್ಮ ಕೋಂ ಬೋರಪ್ಪ 
ಬೋರಯ್ಯ ಬಿನ್ ಬೋರಪ್ಪ 


ಬೋರಮ್ಮ ಕೋಂ ಬೋರಪ್ಪ 
ಬೋರಯ್ಯ ಬಿನ್ ಬೋರಪ್ಪ 


4 - 32 


ಖುಷ್ಠಿ | ಮಾರ್ಗ 


ರಿ . ಸ . ನಂ .111 / 
1ರ ಉಳಿಕೆ 


ರಿ . ಸ . ನಂ .112 , 
ರಿ. ಸ . ನಂ .111/ 
1ರ ಉಳಿಕೆ 


2 - 11 - 00 


8 


. 


ಡಿ.ಎಸ್. ಅನಿಸಾಬಿ ಕೋಂ ಟೀಮಸಾಬಿ 
ಡಿ. ಎಸ್ . ಅನಿಪಾಬಿ ಕೋಂ ಟೀಮಸಾಬಿ 


ಡಿ .ಎಸ್ . ಅನಿಸಾಬಿ ಕೋಂ ಟೀಮಸಾಬಿ 
ಡಿ. ಎಸ್ . ಅನಿಪಾಬಿ ಕೋಂ ಟೀಪುಸಾಬಿ 


111 | 


ರಿ . ಸ . ನಂ .11/2ಬಿ, 
ರಿ . ಸ. ನಂ .111 /2ಎ 


2 


| 


ರಿ . ಸ. ನಂ . 
111 /5 


3- 26 | ಖುಷ್ಠಿ | 


ರಿ . ಸ . ನಂ . 

111 / , 
ರಿ . ಸ. ನಂ . 
111 /2ಎ ರ 

ಉಳಿಕೆ 


ರಿ . ಸ . ನಂ . 116 


2 - 17 - 00 


ರ ಉಳಿಕೆ 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ 


೫೨೭ 


10 


12 


13 


2ಬಿ | 


ಸೋಮಶೇಖರಪ್ಪ ಬಿನ್ ಬಾಲಣ್ಣ 
ರಂಗಪ್ಪ ಬಿನ್ ಬಾಲಣ್ಣ 


ಸೋಮಶೇಖರಪ್ಪ ಬಿನ್ ಬಾಲಣ್ಣ 
ರಂಗಪ್ಪ ಬಿನ್ ಬಾಲಣ್ಣ 


ರಿ. ಸ. ನಂ . 
111 / 


ರಿ . ಸ. ನಂ . 111 /2ಬಿ 

ರ ಉಳಿಕೆ 


111 


ರಿ . ಸ. ನಂ . 1 ರಿ. ಸ. ನಂ .116 
111 /2ಬಿ ರ 
ಉಳಿಕೆ 


3 - 05 


ಖುಷಿ 


0 - 00 - 08 


10 


ಹದ್ದಿಗಡದ 


ಹಟ್ಟಿ 


ರಿ . ಸ . ನಂ .111 


ರಿ . ಸ. ನಂ . 
112 /2ಎ ರ 


ಚನ್ನಮ್ಮ ಬಿನ್ ಓಬಣ್ಣ 


ಚನ್ನಮ್ಮ ಬಿನ್ ಓಬಣ್ಣ 


1 - 15 


ಖುಷ್ಠಿ 


ದಾರಿ 


0 -04 - 00 


ಉಳಿಕೆ 


ಸಿರಿಯಪ್ಪ ಬಿನ್ ಸಿರಿಯಪ್ಪ 


ಸಿರಿಯಪ್ಪ ಬಿನ್ ಸಿರಿಯಪ್ಪ 


113 


2 - 33 


ಖುಷ್ಠಿ 


ಮಾರ್ಗ 


ರಿ . ಸ . ನಂ . 
1130 ರ 
ಉಳಿಕೆ 


| ರಿ . ಸ . ನಂ .177 


1 


ರಿ. ಸ . ನಂ .113 / 2 


0 - 13 - 08 


ಜೋಗಪ್ಪ ಬಿನ್ ಲಕ್ಕಪ್ಪ 


ಜೋಗಪ್ಪ ಬಿನ್ ಲಕ್ಕಪ್ಪ 


113 


| 


2 


| 


2 - 32 


ಮಾರ್ಗ 


ರಿ . ಸ . ನಂ . 
113 /2 ರ 
ಉಳಿಕೆ 


ರಿ . ಸ. ನಂ . 113 / 


ರಿ. ಸ. ನಂ .113 /2 ರ 

ಉಳಿಕೆ 


0 - 06 - 00 


ರ 


13 


ಜಿ.ಶಿವಪ್ಪ ಬಿನ್ ಗೊರಪ್ಪ 


ಜಿ.ಶಿವಪ್ಪ ಬಿನ್ ಗೊರಪ್ಪ 


116. 


| 2ಎ 


2 - 39 


ಖುಷ್ಟಿ 


ರಿ.ಸ. ನಂ . 116 /3 | ರಿ. ಸ. ನಂ . 117 


ರಿ. ಸ. ನಂ . 
116/2ಎ ರ 
ಉಳಿಕೆ 


ರಿ . ಸ. ನಂ .116 /2 ಎ 

ರ ಉಳಿಕೆ 


1 - 04 - 00 


ರಜಾಕ್‌ಸಾಬಿ ಬಿನ್ 


ರಜಾಕ್‌ಸಾಬಿ ಬಿನ್ 


116 


2ಬಿ 


ಖುಷ್ಠಿ 


| 


ರಿ . ಸ. ನಂ . 
ರಿ. ಸ. ನಂ .111 ] ರಿ . ಸ. ನಂ . 116 /3 | 116 /2ಬಿ ರ 

ಉಳಿಕೆ 


ರಿ. ಸ. ನಂ .111 /2 ಬಿ 

ರ ಉಳಿಕೆ 


0 - 07 - 00 


15 | 


ಜಿ.ಶಿವಪ್ಪ ಬಿನ್ ಗೊರಪ್ಪ 


ಜಿ.ಶಿವಪ್ಪ ಬಿನ್ ಗೊರಪ್ಪ 


116. 


ಖುಷಿ 


ರಿ . ಸ . ನಂ . 
116/2ಬಿ 


ರಿ . ಸ . ನಂ . 
116 / 2ಎ 


ರಿ . ಸ. ನಂ .116 /3ರ 

ಉಳಿಕೆ 


0 - 37 - 08 


[ 116 / 3ರ ಉಳಿಕೆ 


16 . 


ಬಾಬುಸಾಬಿ ಬಿನ್ ಇಮಾಂಸಾಬ್ 


ಬಾಬುಸಾಬಿ ಬಿನ್ ಇಮಾಂಸಾಬ್ 


117 


ಖುಷ್ಠಿ 


ರಿ. ಸ. ನಂ . 117 / 4 | ರಿ . ಸ . ನಂ . 117 /5, 6 
( ರಿ. ಸ. ನಂ .116 ರಿ.ಸ. ನಂ . 117 /4 " 

ಉಳಿಕೆ 


0 - 14 - 08 


17 


ಟೀಪ್ಸಾಬ್ ಬಿನ್ ಲೇ : ಇಮಾಂಸಾಬ್ 
ಖಾಸಿಂಸಾಬ್ ಬಿನ್ ಲೇ : ಇಮಾಂಸಾಬ್ 
ಬೀಬಿಜಾನ್ ಕೋಂ ಲೇ . ರಜಾಕ್‌ಸಾಬ್ 
ಲಾಲಮ್ಮ ಕೋಂ ಲೇ .ಪೀರ್‌ಸಾಬ್ 


| ಟೀಪ್ಸಾಬ್ ಬಿನ್ ಲೇ : ಇಮಾಂಸಾಬ್ 
ಖಾಸಿಂಸಾಬ್ ಬಿನ್ ಲೇ : ಇಮಾಂಸಾಬ್ 
ಬೀಬಿಜಾನ್ ಕೋಂ ಲೇ . ರಜಾಕ್‌ಸಾಬ್ 
ಲಾಲಮ್ಮ ಕೋಂ ಲೇ .ಪೀರ್‌ಸಾಬ್ 


2 - 15 


| 


ಖುಷ್ಠಿ | ರಿ.ಸ. ನಂ .116 ರಿ.ಸ. ನಂ . 117/6 ರಿ. ಸ. ನಂ . 117 /4 


ರಿ . ಸ. ನಂ . 117 /5 ರ 

ಉಳಿಕೆ 


1 - 28 - 00 


18 


ಕೆಂಗಪ್ಪ ಬಿನ್ 
ಗುಂಡೋಬಯ್ಯ ಜಂಟಿ ಬಿನ್ 


ಕೆಂಗಪ್ಪ ಬಿನ್ 
ಗುಂಡೋಬಯ್ಯ ಜಂಟಿ ಬಿನ್ 


117 


2 . 03 


ಖುಷ್ಠಿ 


ರಿ.ಸ. ನಂ . | ಚಿಕ್ಕಸಿದ್ದವ್ವನಹಳ್ಳಿ 
ರಿ. ಸ. ನಂ . 117/5 ರಿ.ಸ. ನಂ . 1177 _ .. 

( 117 /6ರ ಉಳಿಕೆ 


1 - 27 - 00 


ಗಡಿ 


೫೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ 


ಭಾಗ ೬ 


- 


11 


- 12 


| 


13 


19 | 


ಸಿರಿಯಪ್ಪ ಬಿನ್ ಕರಿಯಪ್ಪ 


ಸಿರಿಯಪ್ಪ ಬಿನ್ ಕರಿಯಪ್ಪ 


117 


2 - 00 


0 - 14 - 00 


20 | 


ಕರಿಯಮ್ಮ ಬಿನ್ ದ್ಯಾಮಣ್ಣ 


ಕರಿಯಮ್ಮ ಬಿನ್ ದ್ಯಾಮಣ್ಣ 


( ರಿ. ಸ. ನಂ . 1177 ] ರಿ . ಸ. ನಂ . | ಚಿಕ್ಕಸಿದ್ದವ್ವನಹಳ್ಳಿ 
ಖುಷ್ಠಿ ರಿ.ಸ. ನಂ. 117 /6| 

ರ ಉಳಿಕೆ | 117 /7ರ ಉಳಿಕೆ ಗಡಿ 
ರಿ . ಸ. ನಂ .154 ರಿ . ಸ. ನಂ . 153 /4 ರಿ. ಸ. ನಂ . 153 /11 ರಿ. ಸ. ನಂ .153 /4 ರ 
ರ ಉಳಿಕೆ 

ಉಳಿಕೆ 
ರಿ . ಸ. ನಂ . 154 ರಿ . ಸ. ನಂ . 153/11ಸಿದ್ದವ್ವನಹಳ್ಳಿ ಗಡಿ ರಿ. ಸ. ನಂ .153 /4 

ರ ಉಳಿಕೆ 


0 - 01 - 00 


ಚಿದಾನಂದಪ್ಪ ಬಿನ್ ಪಕ್ಕೀರಪ್ಪ ಕ್ಯಾದಿಗೆರೆ 


1 


) 


ಚಿದಾನಂದಪ್ಪ ಬಿನ್ ಪಕ್ಕೀರಪ್ಪ ಕ್ಯಾದಿಗೆರೆ 


3 


1 - 29 - 00 


22 


ತಿಪ್ಪೇಸ್ವಾಮಿ ಬಿನ್ ಬಸಪ್ಪ 
ರಂಗಪ್ಪ ಬಿನ್ ಕೃಷ್ಣಪ್ಪ 


ತಿಪ್ಪೇಸ್ವಾಮಿ ಬಿನ್ ಬಸಪ್ಪ 
ರಂಗಪ್ಪ ಬಿನ್ ಕೃಷ್ಣಪ್ಪ 


154 


ರಿ . ಸ. ನಂ . 
1544 ರ 
ಉಳಿಕೆ 


ರಿ. ಸ. ನಂ . 
154/5 


ರಿ . ಸ . ನಂ . 154 / 

ರ ಉಳಿಕೆ 


ರಿ.ಸ. ನಂ .154/4 ,5 


23 


1 ರಿ . ಸ . ನಂ .154 / 4 ,5 


ನೀಲಕಂಠಪ್ಪ ಬಿನ್ ಮಾವೀರಪ್ಪ 


ರಿ . ಸ . ನಂ . 
154 /5 


ನೀಲಕಂಠಪ್ಪ ಬಿನ್ ಮಾವೀರಪ್ಪ 


154 


lಪಿ2 | 4 -00 


ರಿ. ಸ. ನಂ . 
1540 ರ 
ಉಳಿಕೆ 


ರಿ. ಸ . ನಂ . 
1540 ರ 
ಉಳಿಕೆ 


6 - 16 - 00 


24 


ರಿ . ಸ. ನಂ .154 /4 ,5 


ಮೈಲಾರಪ್ಪ ಬಿನ್ ಬಸಪ್ಪ 


ರಿ . ಸ . ನಂ . 
154 /5 


ರಿ . ಸ . ನಂ . 
1540 ರ 


ಮೈಲಾರಪ್ಪ ಬಿನ್ ಬಸಪ್ಪ 


154 


ರಿ. ಸ. ನಂ . 
1540 ರ 
ಉಳಿಕೆ 


lಪಿ3 


4 - 01 


25 


ರಿ. ಸ. ನಂ .155 | 


ರಿ . ಸ . ನಂ .154 / 4 ,5 


ರಂಗಪ್ಪ ಬಿನ್ ಕೃಷ್ಣಪ್ಪ 


ರಿ. ಸ . ನಂ . 
154 /4,5 


ಕೃ 


ಪ್ಪ 


ರಂಗಪ್ಪ ಬಿನ್ ಕೃಷ್ಣಪ್ಪ 


154 


| 


2 


3 - 12 


ಖುಷಿ 


ರಿ. ಸ. ನಂ . 
154 /2 ರ 
ಉಳಿಕೆ 


1 - 29 - 08 


26 


ರಿ . ಸ . ನಂ .155 


| 


ಜಿ.ಆರ್.ತಿಪ್ಪಮ್ಮ ಕೋಂ 
ಎಸ್‌. ಆರ್‌. ನಾಗರಾಜಪ್ಪ 


ಜಿ.ಆರ್. ತಿಪ್ಪಮ್ಮ ಕೋಂ 
ಎಸ್ . ಆರ್. ನಾಗರಾಜಪ್ಪ 


ರಿ . ಸ . ನಂ . 
154 /2 


ರಿ . ಸ . ನಂ .154/3 ರ 

ಉಳಿಕೆ 


154 


| 


3 


| 


ರಿ . ಸ . ನಂ . 
154 /3 ರ 
ಉಳಿಕೆ 


10 - 28 


ಖುಷಿ 


1 - 14 - 08 


27 


ರಿ . ಸ . ನಂ .156, 


157 , 


1SS 


12 -03 


ಖುಷ್ಠಿ 


ಎಸ್.ಎನ್. ರವಿಕುಮಾರ್ ಬಿನ್ 
ಎಸ್. ಆರ್. ನಾಗರಾಜಪ್ಪ 
ಎಸ್. ಎನ್. ತಿಪ್ಪೇರುದ್ರಪ್ಪ ಬಿನ್ 
ಎಸ್‌.ಆರ್‌.ನಾಗರಾಜಪ್ಪ 
ಜಿ.ಆರ್.ತಿಪ್ಪಮ್ಮ ಬಿನ್ ಲೇ . ಗೊಂಚಗಾರ್ 
ರುದ್ರಪ್ಪ 


ಎಸ್.ಎನ್. ರವಿಕುಮಾರ್ ಬಿನ್ 
ಎಸ್. ಆರ್.ನಾಗರಾಜಪ್ಪ 
ಎಸ್.ಎನ್. ತಿಪ್ಪೇರುದ್ರಪ್ಪ ಬಿನ್ 
ಎಸ್‌. ಆರ್‌. ನಾಗರಾಜಪ್ಪ 
ಜಿ.ಆರ್.ತಿಪ್ಪಮ್ಮ ಬಿನ್ ಲೇ . ಗೊಂಚಗಾರ್ 
ರುದ್ರಪ್ಪ 


ರಿ. ಸ. ನಂ . 
155 /4 ರ 
ಉಳಿಕೆ | 


ರಿ . ಸ . ನಂ .154 , 

ರಿ . ಸ . ನಂ . 
15574 ರ 
ಉಳಿಕೆ 


4 - 16 - 00 


ರಿ . ಸ. ನಂ . 
155 / 4 ರ 
ಉಳಿಕೆ 


ರಿ . ಸ. ನಂ .155 / 4 ರ 

ಉಳಿಕೆ 


28 


10 


156 


21 - 25 


ಖುಷ್ಠಿ | ರಿ. ಸ. ನಂ .157 


ರಿ . ಸ. ನಂ .156 
ರ ಉಳಿಕೆ 


ರಿ. ಸ. ನಂ .155 


ರಿ . ಸ. ನಂ .156 ರ 

ಉಳಿಕೆ 


2 - 08 - 00 


ಕೆ.ರಾಮರಾವ್ ಬಿನ್ ಕೃಷ್ಣಮೂರ್ತಿ 


ಕೆ.ರಾಮರಾವ್ ಬಿನ್ ಕೃಷ್ಣಮೂರ್ತಿ 


157 | 


lಎ 


4 - 36 . 


ರಿ. ಸ. ನಂ . 
157 /lಎ ರ | ರಿ . ಸ . ನಂ .156 | ರಿ. ಸ. ನಂ .155 | 

ಉಳಿಕೆ 


ರಿ. ಸ. ನಂ .157 | ಬಿ 


1 - 28 - 00 


ಭಾಗ ೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ 


೫೨೯ 


_ 4 


| 


5 


|| 


10 


11 


13 


30 


ಜಿ.ಆರ್.ತಿಪ್ಪಮ್ಮ ಬಿನ್ ಲೇ .ಗೊಂಚಗಾರ್ | ಜಿ . ಆರ್. ತಿಪ್ಪ ಬಿನ್ ಲೇ . ಗೊಂಚಗಾರ್ 
ರುದ್ರಪ್ಪ 

ರುದ್ರಪ್ಪ 


_ 157 


157 


| 


1ಬಿ 


| 


4 - 35 


ರಿ . ಸ. ನಂ . 
157 /1ಬಿ ರ | ರಿ . ಸ . ನಂ .156 

ಉಳಿಕೆ 


ರಿ. ಸ. ನಂ . 
157 / ಎ 


ರಿ. ಸ. ನಂ .167, 
1571ಎ ರ ಉಳಿಕೆ 


0 - 38 - 08 


. 


ಜಿ. ಟಿ.ತಿಪ್ಪೇರುದ್ರಪ್ಪ ಬಿನ್ 
ಲೇ .ಜಿ. ಟಿ.ತಿಪ್ಪೇಸ್ವಾಮಿ 


ಜಿ. ಟಿ.ತಿಪ್ಪೇರುದ್ರಪ್ಪ ಬಿನ್ 
ಲೇ . ಜಿ. ಟಿ.ತಿಪ್ಪೇಸ್ವಾಮಿ 


166 | 


166 


2 


| 


8 -00 


| 


ಖುಷಿ 


ರಿ . ಸ . ನಂ . 
166 /2 ರ 

ಉಳಿಕೆ 


ರಿ . ಸ . ನಂ . 
166/ 2 ರ 
ಉಳಿಕೆ 


| ರಿ . ಸ. ನಂ .167 


| ರಿ . ಸ . ನಂ .174175 


2 - 28 - 08 


32 


ರಿ. ಸ. ನಂ . 
1674 ರ 


ಎನ್. ಸುಮ ಕೋಂ 
ಲೇ . ಜಿ. ಟಿ.ತಿಪ್ಪೇಸ್ವಾಮಿ 


ರಿ . ಸ. ನಂ . 
1670 ರ 


ಎನ್.ಸುಮ ಕೋಂ ಲೇ . ಜಿ. ಟಿ.ತಿಪ್ಪೇಸ್ವಾಮಿ 


167 


167 


| 


1 


| 10 - 26 | ಖುಷಿ | 


| ರಿ. ಸ . ನಂ .157 | 


ರಿ . ಸ . ನಂ .167/2 


1 - 29 - 00 


ಉಳಿಕೆ | 


ಉಳಿಕೆ 


33 . 


ಜಿ.ಎನ್.ತಿಪ್ಪೇಸ್ವಾಮಿ ಬಿನ್ ಲೇ . ನಾಗಪ್ಪ | ಜಿ.ಎನ್.ತಿಪ್ಪೇಸ್ವಾಮಿ ಬಿನ್ ಲೇ . ನಾಗಪ್ಪ 


167 


7 - 20 


ಖುಷ್ಠಿ 


ರಿ. ಸ. ನಂ . 
167 /2 ರ 
ಉಳಿಕೆ 


ರಿ . ಸ . ನಂ . 
167 /2 ರ 
ಉಳಿಕೆ 


ರಿ . ಸ. ನಂ . 
1670 


ರಿ.ಸ. ನಂ .167/3 


1 - 16 - 08 


34 


ಪಾರ್ವತಮ್ಮ ಕೋಂ ಲೇ . ಗೊಂಚಿಗಾರ್ 
ರುದ್ರಪ್ಪ 


ಪಾರ್ವತಮ್ಮ ಕೋಂ ಲೇ , ಗೊಂಚಗಾರ್ 
ರುದ್ರಪ್ಪ 


167 


8 - 02 


ಖುಷ್ಠಿ 


ರಿ. ಸ. ನಂ . 
167 /4 ರ 
ಉಳಿಕೆ 


ರಿ . ಸ. ನಂ .167 
/4 o evos 


ರಿ . ಸ. ನಂ . 
167 /3 


ರಿ . ಸ . ನಂ .166 


1 - 23 - 00 


ರಿ . ಸ . ನಂ . 


ಎ 


ಟಿ. ಲಕ್ಷ್ಮೀದೇವಿ ಕೋಂ 
ಲೇ . ಜಿ.ಎನ್.ವಿಜಯಕುಮಾರ್ 


ಟಿ.ಲಕ್ಷ್ಮಿದೇವಿ ಕೋಂ 
ಲೇ . ಜಿ.ಎನ್. ವಿಜಯಕುಮಾರ್ 


167 


| 


4 


|| 


8- 05 


ಖುಷ್ಠಿ 


ರಿ . ಸ. ನಂ . 
167/4 ರ 
ಉಳಿಕೆ 


ರಿ. ಸ. ನಂ . 
167 /3 


167 / 4 ರ 
ಉಳಿಕೆ 


ರಿ . ಸ . ನಂ .166 


1 - 16 - 08 


ಜಿ.ಕೆ. ಪ್ರಕಾಶ್ ಬಿನ್ ಕೃಷ್ಣಮೂರ್ತಿ 


ಜಿ.ಕೆ. ಪ್ರಕಾಶ್ ಬಿನ್ ಕೃಷ್ಣಮೂರ್ತಿ 


174 


| 


1 


| 


5- 20 


|| 


ಖುಷಿ | ರಿ. ಸ. ನಂ .175 


ರಿ . ಸ . ನಂ . 
1740 ರ 
ಉಳಿಕೆ 


| ರಿ . ಸ. ನಂ .166 


ರಿ. ಸ . ನಂ . 1744 ರ 

ಉಳಿಕೆ 


0 - 01 - 08 


37 


ನಿರಂಜನಮೂರ್ತಿ ಬಿನ್ 
ಲೇ .ಕೆ.ಕೃಷ್ಣಮೂರ್ತಿ 
ಜಿ.ಕೆ. ಹೊರಕೇರಪ್ಪ ಬಿನ್ ಲೇ . 
ಕೆ.ಕೃಷ್ಣಮೂರ್ತಿ 
ಪ್ರಕಾಶ್ ಬಿನ್ ಲೇ . ಕೆ.ಕೃಷ್ಣಮೂರ್ತಿ 


ನಿರಂಜನಮೂರ್ತಿ ಬಿನ್ 
ಲೇ .ಕೆ.ಕೃಷ್ಣಮೂರ್ತಿ 
ಜಿ.ಕೆ.ಹೊರಕೇರಪ್ಪ ಬಿನ್ ಲೇ . 
ಕೆ.ಕೃಷ್ಣಮೂರ್ತಿ 
ಪ್ರಕಾಶ್ ಬಿನ್ ಲೇ . ಕೆ.ಕೃಷ್ಣಮೂರ್ತಿ 


175 


| 


19 - 09 


ಖುಷಿ 


ರಿ. ಸ . ನಂ . 175 
ರ ಉಳಿಕೆ 


ರಿ. ಸ. ನಂ .174 , 
ರಿ . ಸ . ನಂ .175 | ರಿ . ಸ. ನಂ .166 
ರ ಉಳಿಕೆ 


ರಿ . ಸ . ನಂ .176 


1 - 31 - 08 


ಯಶೋಧಮ್ಮ ಕೋಂ ಲೇ .ತಿಪ್ಪೇಸ್ವಾಮಿ 


ಯಶೋಧಮ್ಮ ಕೋಂ ಲೇ :ತಿಪ್ಪೇಸ್ವಾಮಿ 


176 


| 


1 


| 


7 - 34 


ರಿ . ಸ . ನಂ . 
176 / ರ 
ಉಳಿಕೆ 


ರಿ . ಸ . ನಂ . 
1761 ರ 


ರಿ . ಸ . ನಂ .175 . 


| 


ರಿ . ಸ. ನಂ .17674 


0- 23 - 00 


RNI. No. KARBIL / 2001/47147 POSTAL REGN . No. RNP /KABGS / 2202/ 2017 - 19 
Licensed to post without prepayment WPP No . 297 


೫೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಸೆಪ್ಟೆಂಬರ್ ೬ , ೨೦೧೮ 


ಭಾಗ ೬ 


3 


11 


0 . 


| 


12 


| 


13 


39 


ಟಿ. ಲಕ್ಷ್ಮೀದೇವಿ ಕೋಂ 

ಟಿ. ಲಕ್ಷ್ಮೀದೇವಿ ಕೋಂ 
ಲೇ : ಜಿ.ಎನ್.ವಿಜಯಕುಮಾರ್‌ಜಿ.ಎನ್. ವಿವೇ | ಲೇ : ಜಿ.ಎನ್.ವಿಜಯಕುಮಾರ್‌ಜಿ.ಎನ್. ವಿ 
ಕಾನಂದ ಬಿನ್ 

ವೇಕಾನಂದ ಬಿನ್ 
ಲೇ :ನಾಗಪ್ಪಜಿ.ಎನ್. ತಿಪ್ಪೇಸ್ವಾಮಿ ಬಿನ್ ಲೇ : ನಾಗಪ್ಪಜಿ.ಎನ್.ತಿಪ್ಪೇಸ್ವಾಮಿ ಬಿನ್ 
ಲೇ : ನಾಗಪ್ಪಶ್ರೀದೇವಿ ಕೋಂ 

ಲೇ : ನಾಗಪ್ಪಶ್ರೀದೇವಿ ಕೋಂ 
ಲೇ . ಜಿ.ಎನ್. ರುದ್ರಪ್ಪ 

ಲೇ . ಜಿ.ಎನ್. ರುದ್ರಪ್ಪ 


_ 176 | 


2 


| 


ರಿ . ಸ . ನಂ . 
10 -22 | ಖುಷಿ | 176 /2 ರ 

ಉಳಿಕೆ 


ರಿ . ಸ . ನಂ . 
176 2 ರ 
ಉಳಿಕೆ 


ರಿ. ಸ . ನಂ . 
1764 


ರಿ. ಸ . ನಂ .17673 


0 - 21 - 08 


40 


ಜಿ. ಆರ್‌.ಹೊರಕೇರಪ್ಪ ಬಿನ್ ರಾಮಣ್ಣ 


ಜಿ. ಆರ್‌.ಹೊರಕೇರಪ್ಪ ಬಿನ್ ರಾಮಣ್ಣ 


176 


176 | 


3 


| 6- 23 


ಖುಷ್ಠಿ 


ರಿ . ಸ . ನಂ . 
176/3 ರ 
ಉಳಿಕೆ 


ರಿ . ಸ . ನಂ . 
176 /3 ರ 
ಉಳಿಕೆ 


ರಿ . ಸ. ನಂ . 
176 / 2 


ರಿ. ಸ . ನಂ .177 


0 - 22 - 00 


ಜಿ. ಆರ್. ಮಂಜುನಾಥ ಬಿನ್ ರಾಮಣ್ಣ 


ರಿ . ಸ. ನಂ . 
176 /4 ರ 


ಜಿ. ಆರ್. ಮಂಜುನಾಥ ಬಿನ್ ರಾಮಣ್ಣ 


176 


6- 24 


6 - 24 


ಖುಷ್ಠಿ 


ರಿ . ಸ . ನಂ . 
17674 ರ 
ಉಳಿಕೆ 


ರಿ . ಸ . ನಂ . 
176 / 


ರಿ. ಸ. ನಂ .176 /2 


0 - 27 - 00 


42 


ಕಲ್ಲಪ್ಪ ಜಿ.ಆರ್ ಬಿನ್ ರಂಗಪ್ಪ.ಜಿ 


ರಿ . ಸ . ನಂ . 
1774 ರ 


ಕಲ್ಲಪ್ಪ ಜಿ. ಆರ್ ಬಿನ್ ರಂಗಪ್ಪ. ಜಿ 


11 - 25 


ರಿ . ಸ . ನಂ . 
1774 ರ 
ಉಳಿಕೆ 


ಖುಷಿ 


ರಿ . ಸ . ನಂ .176 


ರಿ . ಸ . ನಂ .178 , 
113 / , ಮಾರ್ಗ 


2 - 35 - 08 


43 


ರಂಗಪ್ಪ ಬಿನ್ ಲೇ . ಬಾಲಣ್ಣ 


ರಂಗಪ್ಪ ಬಿನ್ ಲೇ . ಬಾಲಣ್ಣ 


177 


] 


ಪಿ2 


| 5 -00 | 


ರಿ. ಸ. ನಂ . 
1774 ರ 
ಉಳಿಕೆ 


ರಿ. ಸ. ನಂ .177 / 
1 ರ ಉಳಿಕೆ 


ರಿ . ಸ . ನಂ .176 


q೬ 


ರಿ . ಸ . ನಂ .178 , 
113 / , ಮಾರ್ಗ 


ಗೋಕಟ್ಟೆ -ಸರ್ಕಾರಿ 


ಗೋಕಟ್ಟೆ - ಸರ್ಕಾರಿ 


7 - 20 


ಖರಾಬು 


ರೀ . ಸ. ನಂ . 
178 ರ 
ಉಳಿಕೆ 


ಮಾರ್ಗ 


ರೀ . ಸ . ನಂ . 

177 


ರೀ . ಸ . ನಂ .107 


2 - 00 - 08 


45 


45 ( ಹದ್ದಿಗಿಡದ ರಸ್ತೆ 


ಹದ್ದಿಗಿಡದ ದಾರಿ 


ಖರಾಬು | ರಿ. ಸ. ನಂ .31/ 8 


ರಿ. ಸ. ನಂ . 
32 /6 


ರಿ. ಸ. ನಂ .31 /7 | ರಿ. ಸ. ನಂ .31 /7 ರ 

ರ ಉಳಿಕೆ ಉಳಿಕೆ 


1 - 13 - 00 
0 - 24 - 00 


| 


ಒಟ್ಟು 


58 - 35 - 00 


P . R . 103 
Sc -50 


ವಿಶೇಷ ಭೂಸ್ವಾಧೀನಾಧಿಕಾರಿ , 
ಭದ್ರಾ ಮೇಲ್ದಂಡೆ ಯೋಜನೆ, ಚಿತ್ರದುರ್ಗ. 


ಜಿಲ್ಲಾಧಿಕಾರಿಗಳು 
ಚಿತ್ರದುರ್ಗ ಜಿಲ್ಲೆ. 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ , ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು- 59 . 


